ಪ್ರಚಂಚನ ಉಗಮ 
ಮತ್ತು 


ಕುರ್‌ಆನ್‌ 





ಜಟ್‌ ಜ್‌ 
ANNASEEHA ISLAMIC MOVEMENT 


Suratkal, Mangalore - 575014 
74118 55190 / 97315 93091 





ಸ ಪ್ರಪಂಚದ ಉಗಮ ಮತ್ತು ಕುರ್‌ಆನ್‌ | 2 


ಪ್ರಪಂಚದ ಉಗಮದ ಬಗ್ಗೆ ಕುರ್‌ಆನ್‌ ಏನು 
ಹೇಳುತ್ತದೆ? 





ಕಾಲದ ಒಂದು ಹಂತದಲ್ಲಿ ಸಂಪೂರ್ಣ ಪ್ರಪಂಚವು 
"ಹೊಗೆ'ಯ (ಅಂದರೆ ಒಂದು ಅಪಾರದರ್ಶಕ, ಅತಿ 
ದಟ್ಟವಾದ ಮತ್ತು ಬಿಸಿ ಅನಿಲ ಸಂಯೋಜನೆಯ) 
ಒಂದು ಮೋಡವಾಗಿತ್ತೆಂದು ವೀಕ್ಷಣ ಮತ್ತು ಸೈದ್ಧಾಂ- 
ತಿಕವಾಗಿರುವ ಆಧುನಿಕ ಖಗೋಳ ವಿಜ್ಞಾನವು ಸ್ಪಷ್ಟ- 
ವಾಗಿ ಹೇಳುತ್ತದೆ." 


ಇದು ಆಧುನಿಕ ಖಗೋಳಶಾಸ್ತ್ರದ ವಿವಾದರಹಿತ ಸಿ- 
ದ್ಧಾಂತಗಳ ಪೈಕಿ ಒಂದಾಗಿದೆ. ಈ "ಹೊಗೆ'ಯ ಅವಶೇ- 
ಷಗಳಿಂದ ಹೊಸಹೊಸ ನಕ್ಷತ್ರಗಳು ಉದ್ಭವಿಸುವುದನ್ನು 
ವಿಜ್ಞಾನಿಗಳು ಈಗ ಸ್ಪಷ್ಟವಾಗಿ ಕಾಣುತ್ತಿದ್ದಾರೆ. (ನೋಡಿ: 





1 706 First Three Minutes, aModern View 
of the Origin of the Universe, Weinberg, 
PP. 94-105. 


ಪ್ರಪಂಚದ ಉಗಮ ಮತ್ತು ಕುರ್‌ಆನ್‌ | 3 


ಚಿತ್ರ ಮತ್ತು 2. 


ರಾತ್ರಿ ವೇಳೆಯಲ್ಲಿ ನಾವು ಕಾಣುವ ನಕ್ಷತ್ರಗಳು 
ಸೇರಿದಂತೆ ಈ ಸಂಪೂರ್ಣ ವಿಶ್ವವು ಆ "ಹೊಗೆ'ಯ ದ್ಯ 
ವ್ಯದಲ್ಲಿ ಸೇರಿತ್ತು. 





ಚಿತ್ರ 1. ಪ್ರಪಂಚದ ಉಗಮದ ಮೂಲವಾದ "ಹೊಗೆ'ಯ ಅವಶೇಷಗಳಲ್ಲಿ 
ಸೇರಿದ ಅನಿಲ ಮತ್ತು ಧೂಳಿನ ಮೋಡದಿಂದ (ನೆಬ್ಯುಲ) ಹೊಸ 
ನಕ್ಷತ್ರವೊಂದು ಹುಟ್ಟುಕ್ತಿರುವುದು. [The Space Ailas, Heather 
and Henbest, p. 50.] 


ಪ್ರಪಂಚದ ಉಗಮ ಮತ್ತು ಕುರ್‌ಆನ್‌ | 4 


ಆಧುನಿಕ ಖಗೋಳ ವಿಜ್ಞಾನವು ದೃಢಪಡಿಸಿದ ಈ 
ವಿಷಯದ ಬಗ್ಗೆ ಪವಿತ್ರ ಕುರ್‌ಆನ್‌ 1400 ವರ್ಷಗಳ 
ಹಿಂದೆಯೇ ಪ್ರಸ್ತಾಪಿಸಿದೆ. ಆಕಾಶವು ಒಂದು ಹೊಗೆ- 


> ು ಇದರ ಒಡಲೊಳ। 
ಇತ್ತೀಚೆಗೆ ನೂತನವಾಗಿ ಉದ್ಭವಿಸಿದ ಬಿಸಿ ನಕ್ಷತ್ರಗಳ ನೇರಳಾತೀತ 
ವಿಕರಣದಿಂದ ಉತ್ತೇಜಿತಗೊಂಡಿದೆ. [Horizons, Exploring 
the Universe, Seeds, plate 9, from Association of 
Universities for Research in Astronomy, Inc.] 





| ಪ್ರಪಂಚದ ಉಗಮ ಮತ್ತು ಕುರ್‌ಆನ್‌ | 5 


ಯಾಗಿತ್ತೆಂಬ ಸ್ಪಷ್ಟ ಉಲ್ಲೇಖವನ್ನು ಪವಿತ್ರ ಕುರ್‌ಆನ್‌ನ- 





ಲ್ಲಿ ಕಾಣಬಹುದು. 
“ಅದರ ಹೊರತಾಗಿ ಅವನು ಆಕಾಶದ ಕಡೆಗೆ ತಿರು- 
ಗಿದನು. ಅದೊಂದು ಹೊಗೆಯಾಗಿತ್ತ...” (ಪವಿತ್ರ 
ಕುರ್‌ಆನ್‌ 41:11) 


ಆಕಾಶಗಳು ಮತ್ತು ಭೂಮಿ (ಇದು ಸೂರ್ಯ ಚಂದ್ರ, 
ನಕ್ಷತ್ರಗಳು, ಗ್ರಹಗಳು, ಆಕಾಶಗಂಗೆಗಳು, ನೆಬ್ಯುಲಗಳು 
ಇತ್ಯಾದಿ ಸೇರಿದಂತೆ ಸಂಪೂರ್ಣ ವಿಶ್ವವನ್ನು ಸೂಚಿಸಲು 
ಕುರ್‌ಆನ್‌ ಬಳಸುವ ಪದ) ಈ "ಹೊಗೆ'ಯಿಂದಲೇ ನಿ- 
ರ್ಮಾಣವಾಗಿದೆ. ಆದ್ದರಿಂದ ಮೊದಲು ಆಕಾಶಗಳು 
ಮತ್ತು ಭೂಮಿ ಏಕ ಅಸ್ತಿತ್ವವನ್ನು ಹೊಂದಿದ್ದವು. ನಂತರ 
ಈ ಏಕ ಅಸ್ತಿತ್ವವಾದ "ಹೊಗೆ'ಯಿಂದ ಆಕಾಶಗಳು ಮತ್ತು 
ಭೂಮಿ ಬೇರ್ಪಟ್ಟವು. ಅಂದರೆ ಸೂರ್ಯ ಚಂದ್ರ, ನಕ್ಷ- 
ತ್ರಗಳು, ಗ್ರಹಗಳು ಇತ್ಯಾದಿ ನಿರ್ಮಾಣವಾದವು ಎಂದು 
ಪವಿತ್ರ ಕುರ್‌ಆನ್‌ ಹೇಳುತ್ತದೆ: 


ಪ್ರಪಂಚದ ಉಗಮ ಮತ್ತು ಕುರ್‌ಆನ್‌ | 6 


“ಆಕಾಶಗಳು ಮತ್ತು ಭೂಮಿ ಪರಸ್ಪರ ಅಂಟಿಕೊಂಡಿದ್ದ- 
ವು. ನಂತರ ನಾವು ಅದನ್ನು ಬೇರ್ಪಡಿಸಿದೆವು ಎಂದು 
ಸತ್ಯನಿಷೇಧಿಗಳು ನೋಡುವುದಿಲ್ಲವೇ?...” (ಪವಿತ್ರ 
ಕುರ್‌ಆನ್‌ 21:30) 


ಡಾ. ಆಲ್ಫ್ರೆಡ್‌ ಕ್ರೋನರ್‌ ವಿಶ್ವಪ್ರಸಿದ್ಧ ಭೂವಿಜ್ಞಾನಿಗಳ 
ಪೈಕಿ ಒಬ್ಬರು. ಅವರು ಜರ್ಮನಿಯ ಮೈನ್ಸ್‌ನಲ್ಲಿರುವ 
ಜೊಹಾನೆಸ್‌ ಗುಟಿನ್‌ಬರ್ಗ್‌ ವಿಶ್ವವಿದ್ಯಾಲಯದ ಇನ್ಸ್‌ಟಿ- 
ಟ್ಯೂಟ್‌ ಆಫ್‌ ಜಿಯೋಸಯನ್ಸ್‌ನಲ್ಲಿ ಭೂವಿಜ್ಞಾನದ ಪ್ರಾ- 
ಧ್ಯಾಪಕರು ಮತ್ತು ಭೂವಿಜ್ಞಾನ ವಿಭಾಗದ ಅಧ್ಯಕ್ಷರು. 
ಅವರು ಹೇಳುತ್ತಾರೆ: 


“ಮುಹಮ್ಮದ್‌ ಎಲ್ಲಿಂದ ಬಂದರು ಎಂಬುದನ್ನು 
ಆಲೋಚಿಸಿದರೆ.... ಪ್ರಪಂಚದ ಉಗಮ ಮೊದಲಾದ 
ವಿಷಯಗಳ ಬಗ್ಗೆ ಅವರಿಗೆ ಜ್ಞಾನವಿತ್ತೆನ್ನುವುದು ಅಸಂಭ- 
ವ್ಯವೆಂದು ನಾನು ಭಾವಿಸುತ್ತೇನೆ. ಏಕೆಂದರೆ ವಿಜ್ಞಾನಿಗಳು 
ಇವುಗಳನ್ನು ಸಂಶೋಧಿಸಿದ್ದು ತೀರಾ ಇತ್ತೀಚೆಗೆ. ಅದೂ 


| ಪ್ರಪಂಚದ ಉಗಮ ಮತ್ತು ಕುರ್‌ಆನ್‌ | 7 


ಅತ್ಯಂತ ಸುಧಾರಿತ ಮತ್ತು ಅತ್ಯಾಧುನಿಕ ತಾಂತ್ರಿಕ ವಿ- 
ಧಾನಗಳ ಮೂಲಕ. 





ಅವರು ಮುಂದುವರಿದು ಹೇಳುತ್ತಾರೆ: 


“ಹದಿನಾಲ್ಕು ಶತಮಾನಗಳ ಹಿಂದೆ ಬೈಜಿಕ ಭೌತವಿ- 
ಜ್ಞಾನದ (nuclear physics) ಬಗ್ಗೆ ಸ್ವಲ್ಪವೂ ತಿಳಿದಿ- 
ರದ ಒಬ್ಬ ವ್ಯಕ್ತಿ ತನ್ನ ಮಿದುಳನ್ನು ಉಪಯೋಗಿಸಿ ಭೂಮಿ 
ಮತ್ತು ಆಕಾಶಗಳು ಏಕ ಅಸ್ತಿತ್ವವನ್ನು ಹೊಂದಿದ್ದವು 


ಎಂದು ಹೇಳುವುದು ಸಾಧ್ಯವೇ ಇಲ್ಲ” 


ಕುರ್‌ಆನ್‌ನಲ್ಲಿ ವೈಜ್ಞಾನಿಕ ಅಂಶಗಳನ್ನು ಆಧುನಿಕ 
ವಿಜ್ಞಾನದೊಂದಿಗೆ ತಾಳೆ ಮಾಡಿ ನೋಡಿದರೆ ಪವಿತ್ರ 
ಕುರ್‌ಆನ್‌ ಮನುಷ್ಯ ನಿರ್ಮಿತ ಗ್ರಂಥವಲ್ಲ ಬದಲಾಗಿ 
ದೈವಿಕ ಮೂಲದಿಂದ ಅವತೀರ್ಣವಾದ ಗ್ರಂಥವಾಗಿ- 
ದೆಯೆಂದು ತಿಳಿಯಲು ಹೆಚ್ಚು ತಡವಾಗಲಾರದು. 


ಇನ್ನು ಪರ್ವತಗಳ ಬಗ್ಗೆ ಪವಿತ್ರ ಕುರ್‌ಆನ್‌ ಏನು ಹೇಳು- 


| ಪ್ರಪಂಚದ ಉಗಮ ಮತ್ತು ಕುರ್‌ಆನ್‌ | 8 


ತ್ತದೆ ಎಂದು ನೋಡೋಣ. 
ಪರ್ವತಗಳ ಬಗ್ಗೆ ಕುರ್‌ಆನ್‌ ಏನು ಹೇಳುತ್ತದೆ? 


"ಅರ್ತ್‌' ಎಂಬ ಹೆಸರಿನ ಒಂದು ಪುಸ್ತಕ ಜಗತ್ತಿನಾದ್ಯಂತ 
ಅನೇಕ ವಿಶ್ವವಿದ್ಯಾಲಯಗಳಲ್ಲಿ ಮೂಲ ಪರಾಮರ್ಶ- 
ನಾ ಪಠ್ಯಪುಸ್ತಕವಾಗಿದೆ. ಅದರ ಇಬ್ಬರು ಲೇಖಕರ ಪೈಕಿ 
ಒಬ್ಬರು ನಿವೃತ್ತ ಪ್ರೊಫೆಸ್ಸರ್‌ ಫ್ರಾಂಕ್‌ ಪ್ರೆಸ್‌ ಎಂಬವರು. 


ಅವರು ಅಮೇರಿಕಾದ ಮಾಜಿ ಅಧ್ಯಕ್ಷ ಜಿಮ್ಮಿ ಕಾರ್ಟಿರ್‌ರ 
ವೈಜ್ಞಾನಿಕ ಸಲಹೆಗಾರರಾಗಿದ್ದರು. ಅವರು 12 ವರ್ಷ- 
ಗಳ ಕಾಲ ವಾಶಿಂಗ್ಸನ್‌ನ ನ್ಯಾಶನಲ್‌ ಅಕಾಡೆಮಿ ಆಫ್‌ 
ಸಯನ್ನಸ್‌ ಎಂಬ ಸಂಸ್ಥೆಯ ಅಧ್ಯಕ್ಷರಾಗಿದ್ದರು. 


ಅರ್ತ್‌ ಎಂಬ ಈ ಪುಸ್ತಕದಲ್ಲಿ ಪರ್ವತಗಳ ಬಗ್ಗೆ ಪರಾಮ- 
ರ್ಶೆಯಿದೆ. ಪರ್ವತಗಳು ಭೂಮಿಯೊಳಗೆ ಆಳ ಬೇರು- 


1 ಪ್ರಪಂಚದ ಉಗಮ ಮತ್ತು ಕುರ್‌ಆನ್‌ | 9 


ಗಳನ್ನು ಹೊಂದಿವೆಯೆಂದು ಈ ಪುಸ್ತಕವು ಹೇಳುತ್ತದೆ. 


ಈ ಬೇರುಗಳು ಭೂಮಿಯೊಳಗೆ ಆಳವಾಗಿ ಬೇರೂ- 
ರಿರುವುದರಿಂದ ಪರ್ವತಗಳು ಗೂಟದ ಆಕಾರವನ್ನು 
ಹೊಂದಿವೆ. (ನೋಡಿ: ಚಿತ್ರ 3, 4 ಮತ್ತು 5) 


ಪವಿತ್ರ ಕುರ್‌ಆನ್‌ ಪರ್ವತಗಳ ಬಗ್ಗೆ ಮಾತನಾಡು- 
ವಾಗ ಅದನ್ನು ಭೂಮಿಯಲ್ಲಿ ಆಳವಾಗಿ ಬೇರೂರಿದ 
ಗೂಟಿವೆಂದು ಕರೆಯುತ್ತದೆ. 


km 
Ocean 


_ 566/೧601 Ocean 
ಮಮ 








10 


30 
40 








ಚಿತ್ರ 3. ಭೂಮಿಯ ಮೇಲ್ಮೈಯ ಅಡಿಯಲ್ಲಿ ಪರ್ವತಗಳು ಆಳವಾದ 
ಬೇರುಗಳನ್ನು ಹೊಂದಿವೆ. [Earth, Press and 519101 p. 413] 





2 Earth, Press and Siever, p. 435. Also see 
Earth Science, Tarbuck and Lutgens, p. 
157, 


ಪ್ರಪಂಚದ ಉಗಮ ಮತ್ತು ಕುರ್‌ಆನ್‌ | 10 


“ನಾವು ಭೂಮಿಯನ್ನು ಒಂದು ಹಾಸನ್ನಾಗಿ ಮತ್ತು 
ಪರ್ವತಗಳನ್ನು ಗೂಟಗಳನ್ನಾಗಿ ಮಾಡಿಲ್ಲವೇ?” 
(ಕುರ್‌ಆನ್‌ 78:6-7) 


ಪರ್ವತಗಳು ಭೂಮಿಯ ಮೇಲ್ಮೈಯ ಅಡಿಭಾಗದಲ್ಲಿ 
ಆಳ ಬೇರುಗಳನ್ನು ಹೊಂದಿವೆಯೆಂದು ಆಧುನಿಕ ಭೂ- 
ವಿಜ್ಞಾನಗಳು ಸಾಬೀತುಪಡಿಸಿವೆ. ಠಃ ಬೇರುಗಳು ಮೇ- 
ಲೈಯಲ್ಲಿರುವ ಪರ್ವತಗಳ ಎತ್ತರಕ್ಕಿಂತಲೂ ಹಲವು 


Bish les N.Germany Alps EUrOpe 82400 Plato 








70.8 ತ 


ಚಿತ್ರ 4. ಪರ್ವತಗಳು ಗೂಟಿಗಳಂತೆ ಭೂಮಿಯಡಿಯಲ್ಲಿ ಆಳವಾದ 
ಬೇರುಗಳನ್ನು ಹೊಂದಿವೆ. [Anatomy of the Earth, Cailleux, 
p. 220] 





ಪ್ರಪಂಚದ ಉಗಮ ಮತ್ತು ಕುರ್‌ಆನ್‌ | 11 


ಪಟ್ಟು ಹೆಚ್ಚು ಆಳವಾಗಿ ನಾಟಲ್ಪಚ್ಚಿರುತ್ತವೆ.3 


ಈ ಮಾಹಿತಿಯ ಆಧಾರದಿಂದ ಪರ್ವತಗಳನ್ನು ವಿವ- 
ರಿಸಬಹುದಾದ ಅತಿ ಸೂಕ್ತ ಪದವು "ಗೂಟ' ಎಂಬು- 
ದಾಗಿದೆ. ಏಕೆಂದರೆ ಸರಿಯಾಗಿ ನಾಟಿಲಾದ ಗೂಟದ 
ಹೆಚ್ಚಿನ ಭಾಗವು ಭೂಮಿಯ ಅಡಿಭಾಗದಲ್ಲಿ ಮರೆ- 
ಯಾಗಿರುತ್ತದೆ. 


ವಿಜ್ಞಾನದ ಇತಿಹಾಸವು ಹೇಳುವ ಪ್ರಕಾರ ಪರ್ವತಗಳಿ- 
ಗೆ ಆಳ ಬೇರುಗಳಿವೆಯೆಂಬ ಸಿದ್ಧಾಂತವು ಮೊಟ್ಟಿಮೊ- 


Mot 







Mantle 


ಚಿತ್ರ 5. ಆಳ ಬೇರುಗಳನ್ನು ಹೊಂದಿರುವ ಕಾರಣ ಪರ್ವತಗಳು ಹೇಗೆ 
ಆಕಾರದಲ್ಲಿ ಗೂಟಿಗಳಂತಿವೆ ಎಂಬುದನ್ನು ತೋರಿಸುವ ಇನ್ನೊಂದು ಚಿತ್ರ. 
[Earth Science, Tarbuck and Lutgens, 0. 158.] 





3 The Geological Concept of Mountains in 
the Qur'an, El-Naggar, p. 5. 





ದಲನೆಯದಾಗಿ ಪರಿಚಯಿಸಲಾಗಿದ್ದು 1865ರಲ್ಲಿ ಸರ್‌ 
ಜಾರ್ಜ್‌ ಐರಿ ಎಂಬವರಿಂದ.* 


ಭೂಮಿಯ ಮೇಲ್ಪದರವನ್ನು ಅಚಲವಾಗಿ ನಿಲ್ಲಿಸುವ- 
ಲ್ಲಿ ಪರ್ವತಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. 
ಭೂಮಿ ಅಲುಗಾಡುವುದನ್ನು ಅವು ತಡೆಯುತ್ತವೆ. 


ಪವಿತ್ರ ಕುರ್‌ಆನ್‌ ಕೂಡ ಈ ವಿಷಯದಲ್ಲಿ ಸರಿಯಾದ 
ಮಾಹಿತಿಯನ್ನು ನೀಡುತ್ತದೆ: 


“ಭೂಮಿಯ ನಿಮ್ಮೊಂದಿಗೆ ಅಲುಗಾಡದಿರಲು ಅದರಲ್ಲಿ 
ನಾಟಿ ನಿಲ್ಲುವ ಪರ್ವತಗಳನ್ನು ಅವನು ಸ್ಥಾಪಿಸಿದನು.” 
(ಕುರ್‌ಆನ್‌ 16:15) 





4 Earth, Press and Siever, p. 435. Also see 
The Geological Concept of Mountains in 
the Qur'an, p. 5. 

5 The Geological Concept of Mountains in 
the Qur'an, pp. 44-45. 


| ಪ್ರಪಂಚದ ಉಗಮ ಮತ್ತು ಕುರ್‌ಆನ್‌ | 13 


ಹಾಗೆಯೇ, ಪರ್ವತಗಳು ಭೂಮಿಯನ್ನು ಅಚಲವಾ- 
ಗಿಡುತ್ತದೆ ಎಂದು ಆಧುನಿಕ ಭೂಪದರ ರಚನಾ ಸಿ- 
ದ್ದಾಂತವು (theory of plate tectonics) ಕೂಡ 
ಒಪ್ಪಿಕೊಳ್ಳುತ್ತದೆ. 





ಭೂಮಿಯನ್ನು ಅಚಲವಾಗಿಡುವಲ್ಲಿ ಪರ್ವತಗಳ 
ಪಾತ್ರದ ಬಗ್ಗೆಯಿರುವ ಜ್ಞಾನವು 1960ರ ನಂತರವಷ್ಟೇ 
ಭೂಪದರ ರಚನಾ ಶಾಸ್ತ್ರದ ಚೌಕಟ್ಟಿನಲ್ಲಿ ತಿಳಿದುಕೊಳ್ಳ 
ಲು ಆರಂಭಿಸಲಾಗಿತ್ತು. 


ಪ್ರವಾದಿ ಮುಹಮ್ಮದರ(ಸ) ಕಾಲದಲ್ಲಿ ಯಾರಾದರೂ 
ಪರ್ವತಗಳ ನಿಜ ಆಕಾರವನ್ನು ತಿಳಿದಿದ್ದರೇ? ವಿಜ್ಞಾನಿ 
ಗಳು ದೃಢೀಕರಿಸಿದಂತೆ, ತನ್ನ ಮುಂದೆ ಕಾಣುತ್ತಿರುವ 
ಪರ್ವತವು ವಾಸ್ತವಿಕವಾಗಿ ಭೂಮಿಯ ಆಳದಿಂದ 
ಉದ್ಯವಿಸುವ ಬೇರನ್ನು ಹೊಂದಿದೆಯೆಂದು ಅವರಿಗೆ 





6 The Geological Concept of Mountains in 
the Qur'an, p. 5. 


| ಪ್ರಪಂಚದ ಉಗಮ ಮತ್ತು ಕುರ್‌ಆನ್‌ | 14 


ತಿಳಿದಿತ್ತೇ? ಕುರ್‌ಆನ್‌ ಸೂಕ್ತಿಗಳಲ್ಲಿರುವ ಸತ್ಯವನ್ನು 
ಆಧುನಿಕ ಭೂವಿಜ್ಞಾನವು ದೃಢೀಕರಿಸಿದೆ. 





Masjidul Muslimeen, Krishnapura 


% Sponsored by 
ವಿ UMAR KHATHEEJA 
Ur, FOUNDATION 


8722695551 





